ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕ್ಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2058 (2380) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತರಿಸುವ ಸಜಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂ ಸ್ಕೃತಿ ಸಚಿವರು 
ವಿಷಯ: ರಾಜ್ಯದಲ್ಲಿನ ಆನೆ ಶಿಬಿರಗಳು ಹಾಗೂ ಮಾವುತರ ಬಗ್ಗೆ 

(ಅ) ರಾಜ್ಯದಲ್ಲಿರುವ ಆನೆ ಶಿಬಿರಗಳ ಸಂಖ್ಯೆ ಎಷ್ಟು ; 

(ಆ) ರಾಜ್ಯದಲ್ಲಿರುವ ಸಾಕಾನೆಗಳ ಹಾಗೂ ಕಾಡಾನೆಗಳು ಎಷ್ಟು ; 

(ಇ) ಪ್ರವಾಸಿಗರು ಭೇಟಿ ನೀಡಬಹುದಾದ ಆನೆ ಶಿಬಿರಗಳು ಯಾವುವು; 


(ಈ) ಆನೆಗಳ ಮಾವುತರ ಹಾಗೂ ಅವರ ಕುಟುಂಬದ ಹಿತರಕ್ಷಣೆಗಾಗಿ ಸರ್ಕಾರ ಕೈಗೊಂಡ 
ಯೋಜನೆ ಕಮಗಳಾವುವು; 


(ಉ) ಮಾವುತರಿಗೆ ನೀಡುತಿರುವ ಸಂಬಳ ಎಷ್ಟು? (ಮಾಹಿತಿ ನೀಡುವುದು) 


